ಕರ್ನಾಟಕ 


ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 


ಶ್ರೀ ಯು.ಬಿ ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) 
244 (06) . 
22.09.2020 


35] ಪ್‌ 


ಉತರ : 


ಅ) ಕಳದ ಸಮಶ್ರ ಸರ್ಕಾರದ ಅವಧಿಯಲ್ಲಿ ಜಾರಿಗೆ] 
ತಂದಿರುವ ಕೃಷಿ ಪತ್ತಿನ ಸಹಕಾರ ಸಂಘಗಳ 
ಮುಖಾಂತರ ರೈತರು ಪಡೆದಿದ್ದ ಬೆಳೆ ಸಾಲ 
ಮನ್ನಾ ಈಗಲೂ ಚಾಲ್ತಿಯಲ್ಲಿದೆಯೇ; 


ಸಹಕಾರ ಸರಸ್ಕಗಳ್ನನ ನಟಂವ್ಕ್‌ ಕಾಗ ಪಸ 
ಮನ್ನಾ, ಯೋಜನೆಯು ಈಗ ಚಾಲ್ಲಿಯಲ್ಲಿರುವುದಿಲ್ಲ' ಸದರಿ 
ಯೋಜನೆಯು ದಿನಾಂಕ:25-03-2020ಕ್ಕೆ ಮುಕ್ತಾಯವಾಗಿರುತ್ತದೆ: 


ಈ) [ಸಹಾರ ಸಂಘಗಳ ತವಕಗ ಎಷ್ಟುಕೃತರು 
ಬೆಳೆ ಸಾಲವನ್ನು ಮನ್ನಾ" ಮಾಡಲಾಗಿದೆ. ಅದರ 
'ಮೊತ್ತವೆಷ್ಟು (ವಿವರ ನೀಡುವುದು) 


ಸಹಕಾರ ರಫ್‌ ತವಗ ಕೃತಗ 


'ರೂ.7637.32 . ಕೋಟಿ ಮೊತ್ತದ ಸಾಲವನ್ನು ಮನ್ನಾ 


ಮಾಡಲಾಗಿದೆ. ಜಿಲ್ಲಾವಾರು ವಿವರವನ್ನು ಅನುಬಂಧದಲ್ಲಿ 
ಲಗತಿಸಿದೆ. 


ಹನ್ನಾ ಮಾಡಹವ ವತ್ಸವನ್ನ ಸರ್ನಕದಂದ 
ಆಯಾಯ ಸಂಘಗಳಿಗೆ ತುಂಬಲಾಗಿದೆಯೇ; 


ವನ್ನಾ`ಇಗರುವ ಕಗ ಾಟಗಳನ್ನು ನನ್ನಾ ಡ್ರ 
ಸಹಕಾರ ಬ್ಯಾಂಕುಗಳಲ್ಲಿರುವ ರೈತರ ಉಳಿತಾಯ ಖಾತೆಯ 
ಮೂಲಕ ಆಯಾಯ ಸಂಘಗಳಿಗೆ ಬಿಡುಗಡೆ ಮಾಡಲಾಗಿದೆ. 


ಈ) ಹಾಗಿದ್ದಲ್ಲಿ ಈವರೆಗೆ `ಎಷ್ಟು` ಮೊತ್ತವನ್ನು 
ತುಂಬಲಾಗಿದೆ? 


ಜಕ್ಲಾ``ಕಾಂದ್ರ ಸಹಾರ `ವ್ಯಾಂಹಗಳ್ಲಿರುವ ಕೈತರ 
ಉಳಿತಾಯ ಖಾತೆಗಳಿಗೆ ಮನ್ನಾ ಮಾಡಿದ ಸಂಪೂರ್ಣ ಮೊತ್ತ 
ರೂ.7637.32 ಕೋಟಿಗಳನ್ನು ET ಮೂಲಕ .. ಬಿಡುಗಡೆ 
ಮಾಡಿದೆ, ಈ ಪೈಕಿ 12,011 ರೈತರ ರೂ.57.12 ಕೋಟಿಗಳ 
ಮೊತ್ತ ರೈತರ ಉಳಿತಾಯ ಖಾತೆ ಅಥವಾ ಐಎಫ್‌ಎಸ್‌ಸಿ 
ಕೋಡ್‌ಗಳನ್ನು ಸಹಕಾರ ಸಂಘಗಳು ತಪ್ಪಾಗಿ ಸಾಲ ಮನ್ನಾ 
ತಂತ್ರಾಂಶಕ್ಕೆ ಅಳವಡಿಸಿದ್ದರಿಂದ ಅಪೆಕ್ಸ್‌ ಬ್ಯಾಂಕಿಗೆ ಈ ಮೊತ್ತ 
ವಾಪಸ್ಸ್‌ ಆಗಿರುತ್ತದೆ. ಉಳಿತಾಯ ಖಾತೆ ಅಥವಾ ಐಎಫ್‌ಎಸ್‌ಸಿ 


ಕಡತ ಸಂಖ್ಯೆ ಸಿಒ 333 ಸಿಎಲ್‌ಎಸ್‌ 2020 


| ಕೋಡ್‌ಗಳನ್ನು ಸರಿಪಡಿಸುವ ಕಾರ್ಯ ಪ್ರಗತಿಯಲ್ಲಿರುತ್ತದೆ. 


ಸ “$9. ಸೊ 
(ಎಸ್‌.ಟಿ. ಸೋಮಶೇಖರ್‌) 
ಸಹಕರ ಸಚಿವರು 


ಅನುಬಂಧ 


ಸಹಕಾರ ಸಂಘಗಳ ರೂ.1.00 ಲಕ್ಷಗಳ ವರೆಗಿನ ಬೆಳೆ ಸಾಲ ಮನ್ನಾ ಯೋಜನೆಯಡಿ ಬಿಡುಗಡೆಯಾದ ಮೊತ್ತದ ವಿವರ 


(ರೂ.ಲಕ್ಷಗಳಲ್ಲಿ) 
r T 
ಕ ಒಡುಗಡೆ ಮಾಡಿದ ಮೊತ್ತ NEFT ವಾಪಸ್‌ ಆದ ಮೊತ್ತ ಉಳಿತಾಯ ಖಾತೆಗೆ ಜಮಾ ಆದ ಮೊತ್ತ 
ಸಂ ಜಲ್ಲೆಯ ಹೆಪರು 
7 ಸಾರಷನ್ನಾ ಕೃತ್‌] ಸಾರವನ್ನಾ ಸಾರ ಮನ್ನಾ 
| ರೈತರ ಪಂಖ್ಯೆ ಮೊತ್ತ ಪಂಖ್ಯೆ ಮೊತ್ತ ರೈತರ ಪಂಖ್ಯೆ § ಮೊತ್ತ 
1 | BAGALKOTE 120085 63741.66 | 516 318.99 119569 63422.67 
2 | BALLARI 60290 | 34746.10 78 | 58.56 60212 [ 34687.54 
3 | BANGALORE RURAL 16311 | 7638.76 18 4 8.77 16293 7629.99 
4 | BANGALORE URBAN 7238 3677.90 11 3.64 7227 3674.26 
5 | RAMANAGARA 35266 16167.43 § | 5.60 | 35259 16161.83 
6 | BELGAUM 260252 | 102161.51 | 753 383.86 259499 101777.65 
7 | BIDAR 97659 40103.95 116 | 55.39 97543 40048.56 
8 | BUAPUR 138512 | 56493.49 \ 427 170.89 138085 56322.60 
9 | CHITRADURGA 33648 15177.70 62 28.16 33586 15149.,54 
10 | DAVANAGERE 57038 | 19125.60 715 255.63 /— 56323 18869.97 
11 | DHARWAD | 13053 5343.57 19 8.79 13034 5334.78 
| 12 | caaG | 15610 I 6024.54 | 15 4,00 1 15595 | 6020.54 
13 | HAVERI 20485 6590.16 101 - 32.02 20384 6558.14 
14 | KALABURGI 38554 10421.35 512 151.36 38042 10269.99 
15 | YADAGIRI WN 10858 2410.72 6| 1.41 | 10852 2409.31 
16 | HASSAN 111310 45556.61; 708 350.80 ] 110602 4 45205.81 
17, KODAGU 26342 |_ 20428.89 98 | 78.62 26244 20350.28 
18 | KOLAR 9636 8611.11 9 6.95 9627 | 8604.16 
19 | CHIKKABALLAPURA 11027 8595.26 24 17.48] 11003 IW 8577.38 
20 | MANDYA 102820 | 47627.91 125 62.92 | 102695 47564.99 
21 | MYSORE 47815 | 31344.53 150 116.60 47665 31227.93 
22 |CHAMARRIRNRGARR 15971 9738.24 35/ 25.48 15936 9712.76 
23 | RAICHUR | 45333 20939.88 | 3,054 | 1989.85 42279 18950.03 
L 24 | KOPPAL 21791 9022.62 115 41.48 | 21676 | 8981.14 
25 | SHIMOGA ! 30634 12339.22 100 L- 48.86 30534 | 12290.37 
26 | SOUTH CANARA i 57945 42917.07 259 - 198.94 57686 42718.13 
27 | UDUPI 20998 | 14423.76 | 13 1611) 20985 14407,66 
28 | TUMKUR i 110491 38729.04 | 3,905 L 1234,26 | 106586 37494.78 
29 | CHIKKAMAGALUR 25482 | 16629.80 13 11.16 25469 16618.63 
30 | NORTH CANARA 78053 4703.62 | 47 25.23 78006 46978.39 
TOTAL 1640507 | 763732.02| 12,011 5712.22 1628496 | 758019.80 


